ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1366 
ಸದಸ್ಯರ ಹೆಸರು : ಶ್ರೀಮತಿ ಎಸ್‌.ವೀಣಾ ಅಚ್ಚಯ್ಯ 
(ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸುವ ದಿನಾಂಕ : 18.03.2020 
ಉತ್ತರಿಸುವ ಸಚಿವರು : ಕಂದಾಯ ಸಚಿವರು 
ಕ್ರಮ 
| ಸಂಖ್ಯೆ ಪ್ರಶ್ನೆ ಉತ್ತರ 

(ಅ) |2018 ಮತ್ತು 2019 ರಲ್ಲಿ ಕೊಡಗು 
ಜಿಲ್ಲೆಯಲ್ಲಿ ಸಂಭವಿಸಿದ ಪ್ರಕೃತಿ 
ವಿಕೋಪದ ಹಿನ್ನೆಲೆಯಲ್ಲಿ ಹಿಂದೆ ಕ 
ಇದ್ದ ಭೂ ಪರಿವರ್ತನೆ ೫ 
ನಿಯಮಗಳನ್ನು ತಿದ್ದುಪಡಿ/ 

L | ಬದಲಾವಣೆ ಮಾಡಲಾಗಿದೆಯೇ; _ 

(ಆ) | ಮಾಡಿದಲ್ಲಿ, ಬದಲಾವಣೆ 
ಮಾಡಲಾದ ನಂತರದ ಭೂ 
ಪರಿವರ್ತನೆ ನಿಯಮಗಳ ಆದೇಶದ ಅನ್ಮಯಿಸುವುದಿಲ್ಲ 
ಪ್ರತಿ ಒದಗಿಸುವುದು; 

(ಇ) | ಬದಲಾದ ಭೂ ಪರಿವರ್ತನೆ | 2018 ಮತ್ತು 2019 ರಲ್ಲಿ ಕೊಡಗು ಜಿಲ್ಲೆಯಲ್ಲಿ 
ನಿಯಮಗಳ ನಂತರ ಭೂ | ಸಂಭವಿಸಿದ ಪ್ರಕೃತಿ ವಿಕೋಪದ ಹಿನ್ನೆಲೆಯಲ್ಲಿ 
ಪರಿವರ್ತನೆಯನ್ನು ಎಷ್ಟು ವಿಸ್ತೀರ್ಣ | ಭಾರತೀಯ ಭೂ ವೈಜ್ಞಾನಿಕ ಸರ್ವೇಕ್ಷಣಾ ಇಲಾಖೆಯ 
ವ್ಯಾಪ್ತಿಗೆ ಮಿತಿಗೊಳಿಸಲಾಗಿದೆ | ವರದಿಯಂತೆ ಕೊಡಗು ಜಿಲ್ಲೆಯಲ್ಲಿ ಕೃಷಿ 
(ಸಂಪೂರ್ಣ ವಿವರ ನೀಡುವುದು) ಜಮೀನುಗಳನ್ನು ಕೃಷಿಯೇತರ ಉದ್ದೇಶಗಳಿಗೆ 

ಭೂಪರಿವರ್ತನೆ ಮಾಡುವುದನ್ನು ತಾತ್ಕಾಲಿಕವಾಗಿ 
ನಿರ್ಬಂಧಿಸಲಾಗಿದ್ದು (ಪ್ರತಿ ಲಗತ್ತಿಸಿದೆ, ವಾಸವ್ಯದ 
ಉದ್ದೇಶಕ್ಕಾಗಿ ಮನೆ ನಿರ್ಮಾಣಕ್ಕಾಗಿ 15 ರಿಂದ 20 
ಸೆಂಟ್‌ ವರೆಗಿನ ಜಮೀನನ್ನು ಮಾತ್ರ ಕೆಲವೊಂದು 
ಷರತ್ತಿನೊಂದಿಗೆ ಭೂ ಪರಿವರ್ತಿಸಲು ಅನುಮತಿಸಿದೆ 
[ (ಪ್ರತಿ ಲಗತ್ತಿಸಿದೆ). 
(ಕಡತ ಸಂಖ್ಯೆ:ಕ೦ಇ 09 ಎಲ್‌ಜಿಓ 2020) 


ಸ ಈ 
ಧ್‌ 


ಕಂದಾಯ ಸಚಿವರು. 


ನಿ೦ಿಯ್ದಿಅರ್‌ಡಿ 24 ಎಲ್‌ದೆಓ 2014 


ತ್ರ 
ಕ 
ಕ 


ಬೆಂಗಳೂರು, ದಿವಾಂಕ:23,11.2018 


ಎಷಯಿ: ಕೊಡಗು ಜಿಲ್ಹಯಲ್ಲಿ ಕೃಷಿ ಒಮೂೀೋನನ್ನು ಕೈಷಿಯೇತಿರ ಉದ್ದೇಶಕ್ಕಾಗಿ ಭೂ ಪರಿವರ್ತಿ ನಯನ್ನು 
ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲು ನಿರ್ದೇಶನ ಕೋರಿರುವ ಬಗ್ಗೆ, 


ಉಲ್ಲೇಖ: ತೆಮ್ಮ ಪತ್ರ ಸಂಖ್ಯೆ ಭೂಪರಿ/ಮ/271/2018-19 ದಿನಾಂಕ:09.10.2018 


ಮೇಲ್ಕಂಡ ಎಷಯಕ್ಕೆ ಸಂಒಂಧಿಸಿದಂತೆ ಉಲ್ಲೇಖಿತ ಪತತ್ರದೆಡೆಗೆ ಗಮನ ಸೆಳಯಲಾಗಿದೆ. ಭಾರತೀಯ ಭೂ 
ವೈಜ್ಞಾನಿಕ ಸರ್ವೇಕ್ಷಣಾ ಇಲಾಖೆಯ ವರದಿಯಲ್ಲಿ ಈ ಕೆಳಕಂಡಂತೆ ತಿಳಿಸಿದೆ:- 


“Although there are numerous reasons (for landshdes to occur, the 


main reason for vast devastation in recent landslides in Kodagu are 
rainfall and the slope modification by human interference. There 
are not guidelines or landuse regulations to monitor the landuse in 
the area. The State Govrnment along with State disaster 
management authority should frame strict guidelines/ regulations 
for the land use in hilly terrains of Western Ghat in general and 
Kodagu district in particular. The landslide prone areas and buffer 
zones may be identified separately highlighting what kind of 
activities can be allowed in these zones and stringent 
regulations/ policies may be formed for landuse managament for 
sustainable development” 


ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ರಾಜ್ಯ ಏಪತ್ತು ನಿರ್ವಹಣಾ ಪ್ರಾಧಿಕಾರವು ಮಾರ್ಗ ಸೂಚಿಗಳನ್ನು 
ಹೊರಡಿಸುವವರಗೆ ಕೊಡಗು ಜಿಲ್ಲೆಯಲ್ಲಿ ಕೃಷಿ ಜಮೀನನ್ನು ಕೃಷಿಯೇತರ ಉದ್ದೇಶಕ್ಕೆ ಭೂ ಪರಿವರ್ತಿಸುವುದನ್ನು 
ಸ್ಥಗಿತಗೊಳಿಸುವಂತೆ ಸರ್ಕಾರದ ಹಂತದಲ್ಲಿ ತೀರ್ಮಾನವಾಗಿರುವುದನ್ನು ತಮಗೆ ತಿಳಿಸಲು ನಿರ್ದೇ ಶಿತಳಾಗಿದ್ದೇನೆ 


ತಮ್ಮ ನಂಬುಗೆಯ 


ಸ ತಿ: 
(ವಿಮಲಮ್ಮ ಸಿ) 2) hE 
ಪೀಠಾಧಿಕಾರಿ. 

ಕಂದಾಯ ಇಲಾಖೆ (ಭೂ ಮಂಜೂರಾತಿ-2) 


ಸಂಖ್ಯೆೇಆರ್‌ಡಿ 24 ಎಲ್‌ಜಿಓ 2018 ಕರ್ನಾಟಕ ಸರ್ಕಾರದ ಸಚಿವಾಲಯ, 
ಬಹುಮಹಡಿ ಕಟ್ಟಡ, 

ಬೆಂಗಳೂರು, ದಿನಾಂಕಃ 08. 05.2019 

ಇವರಿಂದ: 

ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, 

ಕಂದಾಯ ಇಲಾಖೆ, 

ಬಹುಮಹಡಿ ಕಟ್ಟಡ, 

ಬೆಂಗಳೂರು. 


ಇವರಿಗೆ: 


ಜಿಲ್ಲಾಧಿಕಾರಿ, 
ಕೊಡಗು ಜಿಲ್ಲೆ, 
ಮಡಿಕೇರಿ. 


ಮಾನ್ಯರೇ, 


ವಿಷಯ: ಕೊಡಗು ಜಿಲ್ಲೆಯಲ್ಲಿ ಕೃಷಿ ಜಮೀನನ್ನು ಕೃಷಿಯೇತರ ಉದ್ದೇಶಕ್ಕಾಗಿ ಭೂ 
ಪರಿವರ್ತನೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲು ನಿರ್ದೇಶನ Fine ಬಗ್ಗೆ 


ಉಲ್ಲೇಖ: (1) ತಮ್ಮ ಪತ್ರ ಸಂಖ್ಯೆ ಭೂಪರಿ/ಮ/27/2018-19 ದಿನಾಂಕ:11.02.2019. 
(2) ಸರ್ಕಾರದ ಪತ್ರ ಸಂಖ್ಯೆಅರ್‌ಡಿ 24 ಎಲ್‌ಜಿಓ 2018, ದಿನಾಂಕ:23.1. 2018. 


* 


ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ (1)ರ ಪತ್ರದೆಡೆಗೆ ಗಮನ ಸೆಳೆಯಲಾಗಿದೆ. ವಾಸ್ತವ್ಯದ 
ಉದ್ದೇಶಕ್ಕಾಗಿ ಮನೆ ನಿರ್ಮಿಸುವವರಿಗೆ 15 ರಿಂದ 20 ಸೆಂಟ್‌ ವಿಸ್ತೀರ್ಣದ ಜಮೀನಿನ ಭೂ ಪರಿವರ್ತನೆಗೆ 
ತಹಶೀಲ್ದಾರ್‌, ಉಪವಿಭಾಗಾಧಿಕಾರಿ ಇವರ ಸ್ಥಳ ಪರಿಶೀಲನೆ ವರದಿಯನ್ನು ಆಧರಿಸಿ ಜಿಲ್ಲಾಧಿಕಾರಿಯವರು 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರ ಕಲಂ 95 ರಡಿ ಕಲ್ಲಿಸಲಾದ ಅಧಿಕಾರದಂತೆ ಭೂ ಪರಿವರ್ತನೆಗೆ 
ಆದೇಶ ನೀಡಲು ಈ ಕೆಳಕಂಡ ಅಂಶಗಳ ಪರಿಶೀಲನೆಗೊಳಪಟ್ಟು ಸರ್ಕಾರವು ಅನುಮತಿ ನೀಡಿದೆ ಎಂದು ತಮಗೆ 
ತಿಳಿಸಲು ನಿರ್ದೇಶಿತಳಾಗಿದ್ದೇನೆ; 

() ಭಾರತೀಯ ಭೂ ವೈಜ್ಞಾನಿಕ ಸರ್ವೇಕ್ಷಣಾ ಇಲಾಖೆ ರವರು ನೀಡಿರುವ ವರದಿಯಲ್ಲಿನ 
ಅಂಶದಂತೆ ಕಟ್ಟಡಗಳ ರಚನೆ ಸಂಬಂಧ ಗಂಗ-stable area ಇದ್ದಲ್ಲಿ ಭೂ ಪರಿವರ್ತನೆಗೆ 
ಅವಕಾಶ ನೀಡಬಾರದು. 

(2) ನದಿ, ಹಳ್ಳಗಳಿಂದ ಕನಿಷ್ಟ 10 ಮೀಟರ್‌ ದೂರದಲ್ಲಿರಬೇಕು. 


(3) ತೀವ್ರತರವಾದ ಇಳಿಜಾರು ಇರುವ ಮತ್ತು ಕಣಿವೆಯಂತಹ ಪ್ರದೇಶಗಳಲ್ಲಿ ಮನೆ ನಿರ್ಮಾಣ 
ಮಾಡುವುದು ಅಪಾಯಕಾರಿಯಾಗಿರುವ ಹಿನ್ನೆಲೆಯಲ್ಲಿ ಭೂ ಪರಿವರ್ತನೆಗೆ ಅವಕಾಶ 
ನೀಡಬಾರದು. 

(4) 2018ರ ಮಳೆಗಾಲದಲ್ಲಿ ಭೂ ಕುಸಿತೆ ಉಂಟಾದ ಜಮೀನಿನಲ್ಲಿ ಮನೆ ನಿರ್ಮಾಣ ಮಾಡುವುದು 


ಸೂಕ್ತವಲ್ಲದ ಕಾರಣ ಅಂತಹ ಜಮೀನುಗಳಲ್ಲಿ ಭೂ ಪರಿವರ್ತನೆಗೆ ಅವಕಾಶ ನೀಡಬಾರದು. 


ತಮ್ಮ ನಂಬುಗೆಯ 


[2 
C 


(ವಿಮಲಮ್ಮಸಿ) 2) €)12 
ಪೀಠಾಧಿಕಾರಿ. 
ಕಂದಾಯ ಇಲಾಖೆ (ಭೂ ಮಂಜೂರಾತಿ-2). 


